ಟಿಮ್ಮಿ ಮತ್ತು ತಗಡಿನ 
ಡಬ್ಬಿಯ ಟೆಲಿಫೋನ 


ಫ್ರಾ ಂಕಲಿನ ಬ್ರಾ.ನಲಿ 
ರೆ ರೆ 
ಮತ್ತು ಏಲಿಯನೋರ ವ್ಹಾನ 
ಚಿತ್ರಃ ಪಾಲ ಗೆಲ್ದೋನ 


ಟಿಮ್ಮಿ ಮತ್ತು ತಗಡಿನ 
ಡಬ್ಬಿಯ ಟೆಲಿಫೋನ 


4 ಫ್ರ್ಯಾಂಕಲಿನ ಬ್ರ್ಯಾನಲಿ ಮತ್ತು ಏಲಿಯನೋರ ವ್ಹಾನ 
ಚಿತ್ರಃ ಪಾಲ ಗೆಲ್ದೋನ 
ಕನ್ನಡಕ್ಕೆಃ ಪ್ರಭಾಕರ ನಾನಾವಟಿ 


ಟಿಮ್ಮಿ ನಿತ್ಯದಂತೆ ಬೇಗನೆ ಎದ್ದನು. 
ಹಾಸಿಗೆಯಿಂದ ಜಿಗಿದೆದ್ದು ಕಿಟಕಿ ಹತ್ತಿರ ಓಡಿ 
ಹೋಗಿ ಕೂಗಿದನುಃ 

“ಕಿಟ್‌, ಕಿಟ್‌” 

ಕಿಟ್‌ ಟಿಮ್ಮಿಯ ಪ್ರೀತಿಯ ಗೆಳತಿ. 

ಮಗ್ಗಲ ಮನೆಯಲ್ಲಿ ಇರುತ್ತಿದ್ದಳು. 


ಆದರೆ ಕಿಟ್‌ ಳ ಕಿಟಕಿ ಬರಿದಾಗಿತ್ತು. ಅವಳು ಎಲ್ಲಿದ್ದಾಳೆ ಈಗ ಕಿಟ್‌ ಕಿಟಕಿಯಲ್ಲಿ ನಿಂತಿದ್ದಳು. ಆದರೆ 
“ಕಿಟ್‌ ಕಿಟ್‌, !” ಅವಳ ಜತೆ ನೆರೆಹೊರೆಯವರೆಲ್ಲರು ಕಿಟಕಿಯಲ್ಲಿ 
ಈ ಸಲ ಮತ್ತಷ್ಟು ಜೋರಾಗಿ ಕೂಗಿದನು. ಆದರೂ ಕಿಟ್‌ ನಿಂತು ನೋಡುತ್ತಿದ್ದರು. 


ಕಾಣಲಿಲ್ಲ. ಆ ಮೇಲೆ ಟಿಮ್ಮಿ ತನ್ನ ಬಳಿಯಿದ್ದ ಪೋಲೀಸರ 
ಸೀಟಿಯನ್ನು ಊದಿದನು. 


ಮನೆಯ ಹಿತ್ತಲಿನಿಂದ ತಂದೆ ಬಂದರು. ಅವರ ಕೈಯಲ್ಲಿ 
ಹುಲ್ಲು ಕೊಯ್ಯುವ ಕತ್ತರಿ ಇತ್ತು. 

“ಏನಿದು ಬೆಳಗು ಮುಂಜಾನೆಯಲ್ಲಿಯೇ ಗದ್ದಲ” ತಂದೆ 
ಗದರಿಸಿ ಕೇಳಿದರು. 

“ಕಿಟ್‌ ಳಿಗೆ ನಾನು ಕರೆದದ್ದು ಕೇಳಿಸಲಿಲ್ಲ. ಆದ್ದರಿಂದ ನನಗೆ 
ಸೀಟಿ ಊದಬೇಕಾಯಿತು.” ಟಿಮ್ಮಿ ಹೇಳಿದನು. 


“ಮತೇ ಹಾಗೆ ಮಾಡಿ ಇಡೀ ಓಣಿಯ ನೆರೆಹೊರೆಯವರನ್ನೆ ಲ್ಲ 
ಎಬ್ಬಿ ನಿರಬೇಕು” ತಂದೆ ಬಯ್ದರು. 


ಟಿಮ್ಮಿ ಕೆಳಗೆ ಇಳಿದು ಕಿಟ್‌ ನ್ನು ಹೂದೋಟದಲ್ಲಿ ಭೆಟ್ಟಿಯಾದನು. 
ಅವರಿಬ್ಬ ರು ಗ್ಯಾ ರೇಜ ಕಡೆ ನಡೆಯುತ್ತ ಬಂದರು. 


ತಂದೆ ಮತ್ತೇಅವರನ್ನು ಕರೆದು “ಮುಂಜಾನೆ ಎದ್ದ ಕೂಡಲೇ ಇಂತಹ ಗಲಾಟೆ 
ಮಾಡಕೂಡದು.” ಎಂದು ಕಟ್ಟಪ್ಪ ಣೆ ಮಾಡಿದರು. 


" ಆದರೆ ನನಗೆ ಯಾವಾಗ ಹೊರಗೆ ಹೋಗಬೇಕಾಗಿದೆ ಎಂಬುದನ್ನು ಕಿಟ್‌ ಅಗೆ 
ಹೇಳುವದಿತ್ತು.” ಟಿಮ್ಮಿ ಹೇಳಿದನು. 


“ಹಾಗಿದ್ದರೆ ಟೆಲಿಫೋನ ಉಪಯೋಗಿಸಬೇಕಾಗುತ್ತಿತ್ತು.ಅದು ಇದಕ್ಕಾಗಿಯೇ 
ಇದೆ. “ ತಂದೆ ಹೇಳಿದರು. 

“ಆದರೆ ಅದು ಮನೆಯಲ್ಲಿದ್ದವರನ್ನೆಲ್ಲ ಎಬ್ಬಿಸುತ್ತದೆ.” 

“ನಿಮ್ಮಿಬ್ಬರಲ್ಲಿಯೇ ನಿಮಗೆ ಮನ್ಸೂಚನೆ ಕೊಡಬೇಕಾಗಿದೆ. ನಾವೀಗ ಅದನ್ನು 


ಮಾಡುವ. ಇದಕ್ಕಾಗಿ ಎರಡು ಗಂಟೆಗಳು ಮತ್ತು ದಾರ ಬೇಕಾಗುವವು.” ತಂದೆ 
ಹೇಳಿದರು. 


“ಗಂಟೆ?” ಅಚ್ಚ ರಿಪಟ್ಟು ಕಿಟ್‌ ಕೇಳಿದಳು. 
“ಅಹುದು. ಗಂಟೆಗಳು. ಕ್ರಿಸಮಸ್‌ ಸಮಯದಲ್ಲಿಯ ಗಂಟೆಗಳು.” 


ಅವರು ದಾರದ ಒಂದು ತುದಿಯನ್ನು ಟಿಮ್ಮಿಯ ಕೋಣೆಯಲ್ಲಿದ್ದ ಮಲಗುವ ಮಂಚಕ್ಕೆ ಕಟ್ಟಿದರು.ಕಿಟಕಿ ಮತ್ತು ಮಂಚದ 
ನಡುವಿದ್ದ ದಾರಕ್ಕೆ ಒಂದು ಗಂಟೆ ಕಟ್ಟಿದರು. ಟಿಮ್ಮಿ ದಾರದ ಇನ್ನೊಂದು ತುದಿಯನ್ನು ಕಿಟಕಿಯಿಂದ ಹೊರಗೆ ಎಸೆದನು. 
ಕಿಟ್‌ ಮತ್ತು ತಂದೆ ಕೆಳಗಿಳಿದು ಹೂದೋಟದ ಮೇಲಿಂದ ಆ ದಾರವನ್ನು ಒಯ್ದರು. 


ಕಿಟ್‌ ದಾರದ ತುದಿಯನ್ನು ಕೆಳಗೆ ಬಿಟ್ಟಳು. 
ತಂದೆ ಎರಡು ದಾರಗಳಿಗೆ ಗಂಟು 
ಹಾಕಿದರು.ಕಿಟ್‌ ದಾರದ ತುದಿಯನ್ನು ತನ್ನ 
ಕೋಣೆಯಲ್ಲಿಯ ಕುರ್ಚಿಗೆ ಕಟ್ಟಿದಳು. . 


ತಂದೆ ದಾರದ ಒಂದು ತುಂಡನ್ನು ಕಿಟ್‌ ಳ ಕೈಯಲ್ಲಿ 
ಕೊಟ್ಟರು. “ನೀನು ಮೇಲೆ ಹೋಗಿ ಈ ತುಂಡನ್ನು 
ನಿನ್ನ ಕಿಟಕಿಯಿಂದ ಕೆಳಗೆ ಬಿಡು.” ಎಂದು 
ಹೇಳಿದರು. 


ಟಿಮ್ಮಿ ದಾರವನ್ನು ತುಸು ಜಗ್ಗಿದನು. 

ಗಂಟೆಯ ಮಧುರ ಧ್ವನಿ 

"ಟಣ್‌, ಟಣ್‌, ಟಣ್‌... 

ಮರುದಿನ ಮುಂಜಾನೆ ಟಿಮ್ಮಿ ನಿತ್ಯದಂತೆ 
ಹಾಸಿಗೆಯಿಂದ ಎದ್ದು ಕುಳಿತನು. ಮಂಚದಿಂದ 
ಜಿಗಿದು ಕಿಟಕಿಯ ಕಡೆ ಓಡಿದನು. ಗಂಟೆಯ 


ದಾರವನ್ನು ಜಗ್ಗಿದನು. 


33227 ಬಾ ಾಸಾಸಾಸಾ ಇ 4೯. 


ಕಿಟ್‌ ಕೂಡಲೆ ಕಿಟಕಿಯಲ್ಲಿಂದ ಇಣಿಕಿ 
ನೋಡಿದಳು. 

“ಓಹ್‌! ನನಗೆ ಕೇಳಿಸಿತು. ಅವಳು ಕೂಗಿ 
ಹೇಳಿದಳು. 

“ನಮ್ಮ ಸಾಯಕಲ್ಲುಗಳನ್ನು 
ಹೊರತೆಗೆಯುವ.” ಟಿಮ್ಮಿ ಕೂಗಿ ಹೇಳಿದನು. 


ಮನೆಯ ಮೂಲೆಯಲ್ಲಿಂದ ತಂದೆ ಬರುತ್ತಿದ್ದರು. ಅವರ 
ಕೈಯಲ್ಲಿ ತೋಟಕ್ಕೆ ನೀರು ಹನಿಸುವ ನಳಿಕೆಯ ನಲ್ಲಿ 
ಜೋಡಿಸಿದ ಒಂದು ತುದಿ ಇತ್ತು. 

“ಏನಿದು ಗದ್ದಲ? .ಮತ್ತೇ ನೆರೆಹೊರೆಯವರನ್ನು 
ಎಚ್ಚರಿಸುತ್ತಿರಿ.” . ತಂದೆ ಜಬರಿಸಿದರು. 

“ನಿಮಗೆ ಮಾತಾಡಬೇಕಾದರೆ ಇಲ್ಲಿ ಹಿತ್ತಲಲ್ಲಿ ಹೋಗಿ.” 


ಒಂದು ನಿಮಿಷದಲ್ಲಿ ಅವರು ತೋಟದಲ್ಲಿದ್ದರು. 

“ನಿಮ್ಮ ಗಂಟೆಗಳು ಬಾರಿಸಲಿಲ್ಲವೇ?” ತಂದೆ ಕೇಳಿದರು. 
“ಅವು ಬಾರಿಸಿದವು. ಆದರೆ ನಮಗೆ ಹರಟೆ 
ಹೊಡೆಯಬೇಕಾಗಿದೆ.” 


ಅವರು ಇನ್ನೊಂದು ತುದಿಯಲ್ಲಿರುವ ನಲ್ಲಿಯನ್ನು ಹೊರತೆಗೆದರು. 


“ಯಾರಿಗೂ ತೊಂದರೆಯಾಗದಂತೆ ಹರಟೆ 
ಹೊಡೆಯಲು ಸಾಕಷು ಮಾರ್ಗಗಳಿವೆ.” “ಟಿಮ್ಮಿ, ನೀನು ಈ ನಳಿಕೆನ್ನು ದೂರದವರೆಗೆ ತೆಗೆದುಕೊಂಡು 
ತಂದೆಯವರು ನಳಿಕೆಯ ತುದಿಯನ್ನು ಕೈಯಲ್ಲಿ ಹೋಗು. ನಾವು ಟೆಲಿಫೋನದಂತೆ ಅದನ್ನು ಉಪಯೋಗಿಸುವ.” 
ತೆಗೆದುಕೊಂಡರು. ನ ಗ "ಟಿಮ್ಮಿ ನಳಿಕೆಯ ಉದ್ದವಿರುವಷ್ಟು ದೂರಹೋದನು. 
“ಇದರಿಂದ ಕೂಡ ಮಾತಾಡಬಹುದು, ಎಂಬುದು ಕಟ ಚ ಹ ಹಸೆ 
ನಿಮಗೆ ಗೊತೆ? ಕಿಟ್‌ ಇದನು ಹಿಡಿ”. ಕಿಟ್‌ ೪ಗೆ ಅಚ್ಚರಿಯಾಯಿತು,. “ಟಿಮ್ಮಿ, ಸರಿಯಾಗಿ 
ನ ” ಕೇಳಿಸುತ್ತದೆ”. 
4 6ನ 
PN CP 
MALY N72 


ತಂದೆಯವರು ಮುಗುಳು ನಕ್ಕರು. “ಅಹುದು ನಿಮಗೆ ಕಿಟ್‌ ನಕ್ಕಳು. “ಇದು ಸಾಧ್ಯವಿಲ್ಲ.” 


ಸರಿಯಾಗಿ ಕೇಳಿಸುತ್ತದೆ. ನಿಮ್ಮ ಧ್ವನಿಯ ಸಪ್ಪಳ “ನಿಜವಾದ ಟೆಲಿಫೋನು ಮಾಜುರದು ಶಕ್ಯವಿಲ್ಲ. ಅದಕ್ಕೆ 
ನಳಿಕೆಯಲ್ಲಿಯ ಹವೆಯನ್ನು ಹಿಂದೆ ಮುಂದೆ ಮಾಡುತ್ತದೆ. ವಿದ್ಯುತ್ತು ಬೇಕು. ಆದರೂ ಮಾತು ಕೇಳಿಸುವ ಫೋನು 
ಇದರಿಂದಾಗಿ ಹವೆಯು ಕಂಪನಗೊಳ್ಳುತ್ತದೆ. .ಹವೆಯ ಮಾಡಬಹುದು.” ತಂದೆ ಹೇಳತೊಡಗಿದರು. 
ಕಂಪನಗಳು ನಿಮ್ಮ ಕಿವಿಗೆ ಬಂದು ಅಪ್ಪಳಿಸಿದಾಗ ಧ್ವನಿ “ಈ ಸಲ ನಾವು ದಾರವನ್ನೇ ಕಂಪನಗೊಳಿಸಲು 
ನಿಮಗೆ ಕೇಳಿಸುತ್ತದೆ.” ಉಪಯೋಗಿಸುವ. ಇದಕ್ಕಾಗಿ ನಮಗೆ ಎರಡು ಕಾಗದದ 

ಹ ಕಪ್ಪುಗಳು ಮತ್ತು ಒಂದೆರಡು ಮೊಳೆಗಳು 

ಟ್‌ ಬೇಕಾಗುವವು.” 

ತಕ್‌ ಮೋಾನಾರಾನಾಜನಾನವಾ ವನವನವ ಮಾಖಾಮಾಮವಾರಾವರನಾದ್‌ಾ ನ್‌ 


ಇದ. 
ಭಾ ಕ 


ಕ ಕ 
[ಗ TIE 


“ಇನ್ನು ನಿನ್ನ ಸರತಿ.” ಕಿಟ್‌ ಹೇಳಿದಳು. 

“ನನಗೂ ನಿನ್ನ ಮಾತು ಕೇಳಿಸುವದು.” ಟಿಮ್ಮ ಕೂಗಿ 
ಹೇಳಿದನು. 

“ನಾವು ಈ ನಳಿಕೆಯನ್ನು ನಮ್ಮ ಕೋಣೆಯವರೆಗೆ 
ತೆಗೆದುಕೊಂಡು ಹೋಗುವ.” | ಕ್ಸ 
“ಇಲ್ಲ.” ತಂದೆ ಹೇಳಿದರು. “ನನಗೆ ನೀರು ಹನಿಸಲು | 
ಇದು ಬೇಕು. ನಿಮಗೆ ನಿಮ್ಮದೇ ಆದ ಟೆಲಿಫೋನು ಹ ಹಾ 

ಮಾಡಲು ಸಹಾಯ ಮಾಡುತ್ತೇನೆ". 


ಟಿಮ್ಮಿ ಕಪ್ಪು ಮತ್ತು ಮೊಳೆಗಳನ್ನು ತೆಗೆದುಕೊಂಡು 
ತಿರುಗಿ ಬಂದಾಗ ತಂದೆ ಮತ್ತು ಕಿಟ್‌ ಮೆಟ್ಟಲುಗಳ 
ಮೇಲೆ ಕುಳಿತಿದ್ದರು. ಅವರು ಎರಡು ಕೋಣೆಗಳಿಗೆ 
ಮುಟ್ಟುವಷ್ಟು ದಾರದ ತುಂಡುಗಳಿಗೆ ಗಂಟು ಹಾಕಿದ್ದರು. 
“ಟಿಮ್ಮಿ ಕೆಳಗೆ ಕುಳಿತುಕೋ. ಕಪ್ಪುಗಳ ಕೆಳ ಬದಿಯಲ್ಲಿ 
ನಟ್ಟ ನಡುವೆ ಮೊಳೆಯಿಂದ ಛಿದ್ರ ಮಾಡು.” 


ತಂದೆಯವರ ಸಹಾಯ ತೆಗೆದುಕೊಂಡು ಟಿಮ್ಮಿ ಕಪ್ಪುಗಳಗೆ 
ಛಿದ್ರ ಮಾಡಿ ಎರಡು ತುದಿಗಳಲ್ಲಿ ಕಪ್ಪುಗಳನ್ನು ಪೋಣಿಸಿ 
ಅವು ಸರಿದಾಡದಂತೆ ದಾರಕ್ಕೆ ಗಂಟು ಕಟ್ಟಿದನು. 

“ಈ ಗಂಟುಗಳು ಕಪ್ಪುಗಳನ್ನು ಬಿಗಿಯಾಗಿ ಹಿಡಿಯುವವು. “ 
ತಂದೆ ಹೇಳದರು. 

ಎರಡೂ ತುದಿಗಳಿಗೆ ಸರಿಯಾಗಿ ಗಂಟು ಹಾಕುವವರೆಗೆ 
ಅವರು ಸುಮ್ಮನೆ ಇದ್ದಾಗ 

“ಇದು ನಿಮ್ಮ ಟೆಲಿಫೋನು.” ಎಂದು ತಂದೆ ಹೇಳಿದರು. 


ಧಾ 
| 
ಹ 
4 kW ಸ್ಕಿ ಟಾ 3! 
4 \ ಲ್ಲ 
| ಜ್ನ ಫ 
IA sf | ಓ್‌ ತೆ ಘ 
0% ಕೌ ಬ ಚಪ 
ಬೆ > ಕ್‌ ನ್‌ 
Cc 4 
ಓಪ್‌ ಶ್ರ 


“ಇದೇನು ನಿಜವಾದ ಟೆಲಿಫೋನಿನಂತೆ ಕಾಣುವದಿಲ್ಲ. 
“ಎಂದು ಟಿಮ್ಮಿ ನಗುತ್ತ ಹೇಳಿದನು. 

ನಿಜವಾಗಿಯೂ ನಾವು ಟೆಲಿಫೋನಿನಂತೆ ಸಂಭಾಷಣೆ 
ಮಾಡಬಹುದೇ?” 

“ನೋಡಿ. ಪ್ರಯತ್ನಿಸಿ.” 

“ಹೆಲ್ಲೊ, ಕಿಟ್‌..” 


"“ಹೆಲ್ಲೊ, ಟಿಮ್ಮಿ..” 
“ಒಮ್ಮೆ ಒಬ್ಬರೆ ಮಾತನ್ನಾಡಿ.” ತಂದೆ ಹೇಳಿದರು. 

ಮೊದಲು ಕಿಟ್‌ ತನ್ನ ಕಪ್ಪನ್ನು ಬಾಯಿಯ ಹತ್ತಿರ ಹಿಡಿದು 
ಮಾತಾಡಿದಳು. ಟಿಮ್ಮಿ ಕೆವಿಯ ಹತ್ತಿರ ಕಪ್ಪನ್ನು ಹಿಡಿದು ಅವಳ 
ಮಾತನ್ನು ಕೇಳಿದನು. 

“ನಾನು ಅವಳ ಮಾತನ್ನು ಸರಿಯಾಗಿ ಕೇಳಬಹುದು. ನಿಜವಾದ 
ಟೆಲಿಫೋನು ಇಲ್ಲದಿದ್ದರೂ ಟೆಲಿಫೋನಿನಂತೆ ಮಾತು ಕೇಳಬಹುದು.” 
ಟಿಮ್ಮಿ ಹೇಳಿದನು. 


i ರ 
\ 1 
Ww \ i } 
| (34 (¥ 
eB; { 
, 4 ತ್‌ 
> ಇ ರ 7" 
ಎರರ್‌ 
ತ್ನ. aN ( 
ಡ್ಡ 
ಹ್ಯಾ WAN 
7 ತ ಇ ಇಚ್‌ ಲು ಸಾ 
AV ANAS (|. | | 
ತ ಗ! | / | a) “4 
ಕಿಟ್‌ ದೂರದ ಒಂದು ಮೂಲೆಯಲ್ಲಿ ಯಾರಿಗೂ 


ಕಾಣದಂತೆ ತನ್ನ ಕಪ್ಪನ್ನು ಒಯ್ದಳು. 


“ಗಟ್ಟಿಯಾಗಿ ಮಾತಾಡು. ನನಗೆ ಧ್ವನಿ ಕೇಳುತ್ತಿಲ್ಲ.” ಟಿಮ್ಮಿ 
ಒದರಿ ಹೆಳಿದನು. 

“ದಾರ ಮನೆಯ ಗೋಡೆಗೆ ತಗಲಿದೆ. ದಾರ ಯಾವದೇ 
ವಸ್ತುಗಳಿಗೆ ತಗುಲಿದರೆ ಕಂಪನಗಳು ನಿಂತು ಬಿಡುತ್ತವೆ. 
ನೀನು ಸ್ವಲ್ಪ ದೂರ ಹೋಗು.” ತಂದೆ ಕಿಟ್‌ ಇಗೆ ಹೇಳಿದರು. 


ಬಿಗಿಯಾಗಿ ಹಿಗ್ಗುವಷ್ಟು ನೆಲಕ್ಕೆ ತಾಕದಂತೆ ದಾರವನ್ನು ಹಿಡಿದು 
ಹಿತ್ತಲಲ್ಲಿ ಹೋದಳು. 

“ಈಗ ಕೇಳಿಸುತ್ತದೆಯೇ?” ಎಂದು ಕಪ್ಪನ್ನು ಬಾಯಿಯ ಹತ್ತಿರ 
ಹಿಡಿದು ಕೇಳಿದಳು. 

“ಈಗ ಸರಿಯಾಗಿ ಕೇಳಿಸುತ್ತದೆ.” ಟಿಮ್ಮಿ ಅಚ್ಚರಿಯಿಂದ ಕೂಗಿ 
ಹೇಳಿದನು. ಈ ಉತ್ಸಾಹದಲ್ಲಿ ದಾರವನ್ನು ಎಳೆದಾಗ ದಾರ 
ಹರಿಯಿತು. 


“ಕಪ್ಪು ದಾರದಿಂದ ಹೊರಬಂದಿದೆ.ನಿಲ್ಲು ನಾನು ಇನ್ನೊಂದು 
ಕಪ್ಪನ್ನು ತರುತ್ತೇನೆ.” ಟಿಮ್ಮಿ ಹೇಳಿದನು. 

ತಂದೆ ಅವನನ್ನು ತಡೆ ಹಿಡಿದು, 

“ನಿಲ್ಲು. ನಾನು ಟೆಲಿಫೋನು ಮುರಿಯದಂತೆ ಮಾಡಿ 
ಕೊಡುತ್ತೇನೆ. ಈ ಸಲ ನಾವು ತಗಡಿನ ಎರಡು ಚಿಕ್ಕ 
ಡಬ್ಬಿಗಳನ್ನು ಉಪಯೋಗಿಸುವ. ಅವುಗಳ ಮುಚ್ಚಳ 
ತೆಗೆದಿಡಿ. ನಮಗೆ ದೊಡ್ಡ ಗಾತ್ರದ ಎರಡು ಬಟನ್‌ 
ಬೇಕಾಗುವವು. ಇದೇ ದಾರವನ್ನು ನಾವು 
ಉಪಯೋಗಿಸಬಹುದು. “ ಎಂದು ಹೇಳಿದರು. 


ತಂದೆಯವರು ಒಂದು ಉದ್ದ ಮೊಳೆಯಿಂದ ತಗಡಿನ ಕೆಳ ಬದಿಯ 
ಮಧ್ಯದಲ್ಲಿ ಛಿದ್ರ ಮಾಡಿದರು. ಸುತ್ತಿಗೆಯಿಂದ ಹೊಡೆದು ಅದನ್ನು 
ಸರಿಗೊಳಿಸಿದರು. 


“ಡಬ್ಬಿಯ ಹೊರಬದಿಗೂ ಕೂಡ ದಾರಕ್ಕೆ ಗಂಟು ಹಾಕು.” 
ತಂದೆ ಹೇಳಿದರು. 

ಇದೇ ರೀತಿಯಾಗಿ ಕಿಟ್‌ ಕೂಡ ತನ್ನ ಬದಿಯನ್ನು 
ಭದ್ರಪಡಿಸಿದಳು. 


ಟಿಮ್ಮಿ ಛಿದ್ರದಲ್ಲಿ ದಾರ ಪೋಣಿಸಿ ಡಬ್ಬಿಯ 
ಒಳಬದಿಗೆ ಒಯ್ದನು. ಅದೇ ದಾರದ ತುದಿಯನ್ನು 
ಬಟನ್ನಿನ ಛಿದ್ರದಲ್ಲಿ ಪೋಣಿಸಿ ಗಂಟು ಹಾಕಿದನು. 


“ಇನ್ನೊಮ್ಮೆ ಕೋಣೆಯಲ್ಲಿಂದ ಟೆಲಿಫೋನನ್ನು 
ಉಪಯೋಗಿಸುವ.” ಟಿಮ್ಮಿ ಹೇಳಿದನು. ಕಿಟ್‌ ದಾರದ 
ತುದಿ ಇರುವ ಡಬ್ಬಿಯನ್ನು ತನ್ನ ಕೋಣೆಗೆ ಒಯ್ದಳು. 
ದಾರದ ಇನ್ನೊಂದು ತುದಿಯನ್ನು ಕಿಟಕಿಯಿಂದ 
ತಂದೆಯ ಕೈಗೆ ನಿಲುಕುವಂತೆ ಕೆಳಬಿಟ್ಟಳು. 


ತಂದೆ ಅದನ್ನು ತೋಟದಲ್ಲಿ ಒಯ್ದರು. “ಟಿಮ್ಮಿ ನಿನ್ನ 
ಡಬ್ಬಿಯ ದಾರದ ತುದಿಯನ್ನು ಕೆಳಗೆ ಬಿಡು. ನಾನು 
ಗಂಟು ಕಟ್ಟುತ್ತೇನೆ.” ಆ ಮೇಲೆ ಅವರು ತುಸು 
ದೂರ ಸರಿದು ನಿಂತರು. ದಾರವು 
ಬಿಗಿಯಾಗುವಷ್ಟು ಟಿಮ್ಮಿ ಹಿಗಿಸಿದನು. 


ಹೆಲೊ, ಕಿಟ್‌ ನನ ಕ 
ತ ಫು | “ಓಹ್‌ ಅಹುದು. ಚೆನ್ನಾಗಿ ತ್‌ ಜ್‌ 
ಮಾತು ಗ್‌ ಘ್‌ 

ಕೇಳಿಸುತದೆ. ನಿಜವಾದ ಗ” 
ಕೇಳಿಸುತದೆಯೇ??” ಷ್ಟ 
ತ್ಕ ಟೆಲಿಫೋನಿನಂತೆ 
ಕೇಳಿಸುತ್ತದೆ.” 
| | 


ಮರುದಿನ ಮುಂಜಾನೆ ನಿತ್ಯದಂತೆ ಟಿಮ್ಮಿ ಬೇಗನೆ 
ಎದ್ದನು, ಹಾಸಿಗೆಯಿಂದ ಜಿಗಿದು ಕಿಟಕಿಯ ಹತ್ತಿರ 
ಬಂದನು. ಕಿಟ್‌ ಳ ಗಂಟೆ ಕೇಳುವಂತೆ ದಾರವನ್ನು 
ಜಗ್ಗಿದನು. 

“ಟಣ್‌ ಟಣ್‌, ಟಣ್‌ “ 

“ಟಣ್‌ ಟಣ್‌, ಟಣ್‌ “ 

ಅವಳಿಂದಲೂ ಉತ್ತರ ಬಂತು. 


"ಟಣ್‌ ಟಣ್‌, ಟಣ್‌ “ 


ಟಿಮ್ಮಿ ಯಾರಿಗೂ ಕೇಳದಂತೆ ಸಣ್ಣ ದನಿಯಲ್ಲಿ 
“ಸಾಯಕಲ್ಲುಗಳನ್ನು ತೆಗೆದುಕೊಂಡು ಹೊರಬೀಳುವ” 
ಎಂದು ಹೇಳಿದನು. 


ಲಲ, ಮೊದಲು ನಾವು ಟೆಲಿಫೋನಿನಲ್ಲಿ ಮಾತಾಡುವ.” ಕಿಟ್‌ 
ಹೇಳಿದ್ದನ್ನು ಆತ ಕೇಳಿದನು. 


ತಂದೆ ಕೈಯಲ್ಲಿ ಪೊರಕೆಹಿಡಿದುಕೊಂಡು ಬರುತ್ತಿದ್ದರು. ಟಿಮ್ಮಿ 
ಮತ್ತು ಕಿಟ್‌ ಕಿಟಕಿಯಲ್ಲಿ ನಿಂತಿದ್ದನ್ನು ನೋಡಿ ಮುಗುಳು ನಕ್ಕು 
ಮುಂದೆ ಹೋದರು. ಉಳಿದವರೆಲ್ಲ ನಿದ್ದೆ ಮಾಡುತ್ತಿದ್ದರು. 


ಲೇಖಕರ ಬಗ್ಗೆ 


ಡಾ. ಫ್ರ್ಯಾಂಕಲಿನ ಬ್ರ್ಯಾನಲಿ ಇವರು ಯುವಕರಿಗಾಗಿ ಎಂದು ಬರೆಯುವ ವಿಜ್ಞಾನ 
ಪುಸ್ತಕಗಳ ಲೇಖಕರೆಂದು ಪರಿಚಿತರಾಗಿದ್ದಾರೆ, 

.ಡಾ.. ಬ್ರ್ಯಾನಲಿ ನ್ಯೂಯಾರ್ಕದಲ್ಲಿರುವ ಅಮೇರಿಕನ್‌ ಮ್ಯೂಜಿಯಮದ 
ಚೇರಮನ್‌ ರಾಗಿದ್ದಾರೆ. ಅವರು ಅಲ್ಲಿಯ ಖಗೋಲಶಾಸ್ತ್ರದ ಸಂಶೋಧಕರು. ಈ 
ವಿಷಯದ ಹೊರತಾಗಿ ನೇವಿಗೇಶನ್‌ ಮತ್ತು ಪರಿಸರ ವಿಜ್ಞಾನ ಈ ವಿಷಯಗಳ 
ಪಾಠ್ಯಪುಸ್ತಕಗಳನ್ನು ಅವರು ಕಲಿಸುತ್ತಾರೆ. ಖಗೋಲಶಾಸ್ತ್ರ ಮತ್ತು ರಾಷ್ಟ್ರೀಯ 
ಅಂತರಿಕ್ಷ ಕಾರ್ಯಕ್ರಮದ ಎಲ್ಲ ಹಂತಗಳಲ್ಲಿ ಅವರು ಆಸ್ಥೆವಹಿಸುತ್ತಾರೆ. ಈ 
ವಿಷಯಗಳಲ್ಲಿ ಮಾರ್ಗದರ್ಶಕರೆಂದು ಕೂಡ ಅವರು ಕೆಲಸ ಮಾಡುತ್ತಾರೆ. 

ಡಾ. ಬ್ರ್ಯಾನಲಿ ನ್ಯೂಯಾರ್ಕ ವಿಶ್ವವಿದ್ಯಾಲಯ,, ಕೋಲಂಬಿಯಾ 
ವಿಶ್ವವಿದ್ಯಾಲಯ ಮತ್ತು ನ್ಯೂ ಪಾಲ್ವಜ್‌ ದಲ್ಲಿಯ ನ್ಯೂಯಾರ್ಕ ಸ್ಟೇಟ 
ಯುನಿವರ್ಸಿಟಿ ಕಾಲೇಜಿನಲ್ಲಿಯೂ ಕಲಿಸುತ್ತಾರೆ. ಅವರು ತಮ್ಮ ಕುಟುಂಬದ 
ಜತೆ ನ್ಯೂಜರ್ಸಿಯ ವುಡಕ್ಲಿಫ್‌ ಲೇಕದಲ್ಲಿ ವಾಸಿಸುತ್ತಾರೆ. 

ಚಿತ್ರ ಕಲಾವಿದರ ಬಗ್ಗೆ 


ಪಾಲ ಗ್ಯಾಲ್ಲೋನ ಇವರ ಜನ್ಮ ಹಂಗೇರಿಯ ಬುಡಾಪೆಸ್ಟ ನಗರದಲ್ಲಿ ಆಯಿತು. 
ಅವರು ತಮ್ಮ ವಯಸ್ಸಿನ 14ನೇ ವರುಷಕ್ಕೆ ಅಮೇರಿಕೆಯಲ್ಲಿ ಬಂದು ನೆಲೆಸಿದರು. 
ಇಲ್ಲಿಯ ಆರ್ಟ ಸ್ಟುಡೆಂಟ ಲೀಗದಲ್ಲಿ ತಮ್ಮ ಕಲೆಯನ್ನು ಕಲಿತರು. ಅವರದು 
ಪುಸ್ತಕಗಳ ಮುಖಪೃಷ್ಠ ಮತ್ತು ಪೋರ್ಟ್ರೇಟ ಹಾಗು ಲ್ಯಾಂಡಸ್ಕೇಪ 
ಪೇಂಟಿಂಗ್ಸಗಳಲ್ಲಿ ಎತ್ತಿದ ಕೈ. 

ಅವರು ನ್ಯೂಯಾರ್ಕಿನ ರಾಕಲ್ಯಾಂಡ ಕೌಂಟಿಸಲ್ಲಿ ವಾಸಿಸುತ್ತಾರೆ. 


